


ಟೆಕ್ಸಾಸ್‌ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಪುಟ್ಟಹುಳುವೊ೦ದರ ಜೀನ್‌ 
ಬದಲಿಸಿ ಅದು ಎಷ್ಟು ಕುಡಿದರೂ ಮತ್ತೇರದ ಹಾಗೆ ಮಾಡಿದ್ದಾರಂತೆ. 
ಆಲ್ಫೊಹಾಲ್‌ ಕುಡಿದ ಸೀನೋರ್ಹಾಬ್ದೈಟಸ್‌ ಎಲಿಗೆನ್ಸ್‌ ಎನ್ನುವ 
ಹುಳುಗಳು ನಮ್ಮ ಹಾಗೆಯೇ ಅಡ್ಡಾದಿಡ್ಡಿ ನಡೆಯುತ್ತವೆ. ಅಪ್ಲೇ ಅಲ್ಲ. 
ತಾವು ಧರಿಸಿದ ಮೊಟ್ಟೆಗಳನ್ನು ಇಡಲಾಗದೇ ಹೊಟ್ಟೆಯಲ್ಲಿಯೇ ಹೊತ್ತು 
ನಿಲ್ಲುತ್ತವೆ. ಮೊಟ್ಟೆಗಳನ್ನು ಎಣಿಸಿ ಮತ್ತೇರಿದೆಯೋ ಇಲ್ಲವೋ ಎಂದು 
ಗಮನಿಸಬಹುದು. ಈ ಹುಳುಗಳ ಕೋಶಗಳ ಹೊರಮೈಯಲ್ಲಿರುವ 
ಬಿಕೆ ಛಾನೆಲ್‌ ಎನ್ನುವ ಪ್ರೊಟೀನುಗಳನ್ನು ಬದಲಿಸಿದಾಗ ಹುಳುಗಳಿಗೆ 
ಎಪ್ಪೇ ಆಲ್ಫೋಹಾಲ್‌ ನೀಡಿದರೂ ಮತ್ತೇರಲಿಲ್ಲವಂತೆ. ಇದೇ ತೆರನ 
ಪೊಟೀನು ಮನುಷ್ಯರಲ್ಲಿಯೂ ಇರಬೇಕು. ಅವನ್ನು ಬದಲಿಸುವ 
ಔಷಧ ಹುಡುಕಿದರೆ ಮತ್ತೇರದಂತೆ ಔಷಧಿ ಹುಡುಕಿದಂತೆ ಎಂದು 
ಇವರ ಎಶ್ವಾಸ. ಕಿಕ್‌ ಇಲ್ಲದ ಕುಡಿತ ಯಾಕೆ ಅಂದಿರಾ? 


ಆನೆಯ ಅಳಿಯ ಇ 


೫. ತೆ ರಾಶ್‌ ಗ ತ 
ಕ್ಯ ವ್‌ ತಕರ | ಡ್ಡ ರ್‌ ಜು 


ಕ 
ಆ 





ಔದೋ. ಸೊಂಡಿಲು ಮೂತಿಯ ಇದನ್ನು ಎಲಿಫೆಂಟ್‌ ಶ್ರೂ (ಅಥವಾ 
ಸೊಂಡಿಲು ಮೂತಿಯ ಹೆಗ್ಗಣ ಎನ್ನಿ) ಎನ್ನುತ್ತಾರೆ. ಇದರ ಮೂತಿ 
ಕೇವಲ ಆನೆಯ ಸೊಂಡಲಿನ ಅಣಕಪ್ಪೆ ಎ೦ದು ಜನ ನಂಬಿದ್ದರು. ಈ 
ನಂಬಿಕೆ ಸುಳ್ಳಂತೆ. ಎಲಿಫೆಂಟ್‌ ಶ್ರೂನ ತಳಿಗುಣಗಳನ್ನು ಗಮನಿಸಿದರೆ 
ಅದಕ್ಕೂ ಆನೆಗೂ ಬಹಳವೇ ಹೋಲಿಕೆ ಇದೆಯಂತೆ. ಈ ಹೋಲಿಕೆ 
ಬೇರೆ ಇಲಿಗಳ ತಳಿಗುಣಗಳ ನಡುವೆ ಇಲ್ಲವಂತೆ. ಯಥಾ ಹೆಸರು 
ತಥಾ ಗುಣವಾದ ಇದರ ಪೂರ್ವಜರಿಗೂ, ಆನೆಯ ಪೂರ್ವಜರಿಗೂ 
ಕೋಟ್ಯಂತರ ವರ್ಷಗಳ ಹಿಂದೆ. ಸಂಬ೦ಧವಿದ್ದರಿಬೇಕು ಎ೦ದು 
ಎಜ್ಜಾನಿಗಳು ಊಹಿಸಿದ್ದಾರೆ. 


ಚಿಟ ಪಿಟ ಮಳೆಯನ್ನು ಆಲಿಸುವ ಛತ್ರಿ 


ಆ 1 ಭ್ರ 





ಹ ಸ ತ ಕ 

ಸತ್ತ 
ಖ್‌ ಕ್ಷ ಕ” 
್‌ 11೫% 





ಔ ೫೫2 

ಛತ್ರಿಯ ಮೇಲೆ ಮಳೆ ಬೀಳುವಾಗ ಆಗುವ ಚಿಟಪಿಟ ಸದ್ದು ನಿಮಗೆ ಚಿಟ್ಟು 
ಹಿಡಿಸಬಹುದು. ಆದರೆ ನೆದರ್‌ಲ್ಕಾಂಡ್‌ನ ಡೆಲ್ಬ್‌ ಸಂಶೋಧನಾಲಯದ 
ರಾಲ್ಟ್‌ ಹಟ್‌ಗೆ ಅದು ಮಳೆಯನ್ನು ಅಳೆಯುವ ಸಾಧನ. ಮಳೆಯ ಚಿಟ 
ಪಿಟ ಸದ್ದನ್ನು ಆಲಿಸಿ, ಎಷ್ಟು ದಪ್ಪನೆಯ ಹನಿಗಳು ಬೀಳುತ್ತಿವೆ? ಎಷ್ಟು 
ವೇಗದಲ್ಲಿ ಬೀಳುತ್ತಿವೆ ಎನ್ನುವುದನ್ನು ಲೆಕ್ಕ ಹಾಕಿ, ಒಟ್ಟು ಮಳೆ ಎಷ್ಟು 
ಬೀಳುತ್ತಿದೆ ಎ೦ದು ತಿಳಿಸುವ ಕಾಸಿನಗಲದ ಸೆನ್ಸರ್‌ ಅನ್ನು ರಾಲ್ಫ್‌ ಛತ್ರಿಗೆ 
ಜೋಡಿಸಿದ್ದಾರೆ. ಮಳೆಗೆ ಕೊಡೆ ಹಿಡಿದಾಗಲೆಲ್ಲ ಎಷ್ಟು ಮಳೆ ಬೀಳುತ್ತಿದೆ 
ಎಂದು ಈ ಸಾಧನ ರಾಲ್ಫ್‌ನ ಫೋನ್‌ಗೆ ಮಾಹಿತಿ ರವಾನಿಸುತ್ತದೆ. 
ಇಂತಹ ಛತ್ರಿಗಳನ್ನು ಎಲ್ಲರೂ ಹಿಡಿದುಕೊಂಡರೆ ದೇಶದ ಎಲ್ಲೆಲ್ಲಿ ಎಪ್ಪಷ್ಟು 
ಮಳೆ ಆಯಿತು ಎನ್ನುವುದನ್ನು ಸುಲಭವಾಗಿ ದಾಖಲಿಸಬಹುದಲ್ಲವೇ? 


ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನವನ್ನು ನಾವು ಬಳಸಿಕೊಳ್ಳಬೇಕು. 
ಕಾಲೇಜುಗಳಲ್ಲಿ ಮೊಬೈಲ್‌ ಬಳಕೆ ನಿಷೇಧಿಸುವುದು 
ಸರಿಯಲ್ಲ. ಬೇಕಿದ್ದರೆ. ತರಗತಿ. ನಡೆಯುವ 
ಸಂದರ್ಭದಲ್ಲಿ ಮೊಬೈಲ್‌ ಬಳಕೆ ನಿಷೇಧಿಸುತ್ತೇನೆ. 
| ಆದರೆ ಎದ್ಯಾರ್ಥಿಗಳು ಮೊಬೈಲ್‌ ಬಳಕೆ 
ಮಾಡಬಾರದು ಎನ್ನುವ ವಾದ ಸರಿಯಲ್ಲ. ನಮಗೆ 
ಬೇಕೆ೦ದಾಗ ಮಾಹಿತಿ ಮೊಬೈಲ್‌ನಲ್ಲಿ ಇಂಟರನೆಟ್‌ 
ಮೂಲಕ ಪಡೆದುಕೊಳ್ಳಬಹುದು. ಮೊಬೈಲ್‌ 
ನಿಷೇಧಿಸುವುದಾದರೆ. _ ಶಾಲಾ ಕಾಲೇಜುಗಳಲ್ಲಿ 
ಶಿಕ್ಷಕರೂ ಬಳಸಬಾರದು ಅ೦ತ ಆದೇಶ ಹೊರಡಿಸಲಿ. ಕಾರಣ ಅವರು 
ಪಾಠಮಾಡುವಾಗಲೇ ಕರೆಗಳು ಬರುತ್ತವೆ. ನಮ್ಮ ಎದ್ಯಾಭ್ಯಾಸಕ್ಕೆ ಅಡತಡೆ 
ಉಂಟಾಗುತ್ತದೆ. -- ಚೇತನ್‌ ಕಿರಗಿ 


ಮೊಬೈಲ್‌ ಮಾಯಾಜಾಲವೆಂಬಂತೆ ಕ 
ನಮ್ಮನ್ನು ಸೆಳೆದುಕೊಂಡಿದೆ. ಅದರಿಂದ ಬ 
ಒಳ್ಳೆಯ ಅಂಶಗಳನ್ನು ಪಡೆಯಬಹುದು. ಚ್ಚ್‌ 
ಕೆಟ್ಟ ಅಂಶಗಳನ್ನೂ ಕಲಿಯಬಹುದು. ಆದರೆ ಓಟ್‌ 
ಮೊಬೈಲ್‌ ಬಳಕೆ ಮಾಡುವವರ ಯೋಚಿಸಬೇಕು. ಚ 
ವಿದ್ಯಾರ್ಥಿಗಳು ಮೊಬೈಲ್‌ ಬಳಕೆ ಮಾಡಬಾರದು 
ಎಂದು ಹೇಳುವುದು ಸರಿಯಲ್ಲ. ಮೊಬೈಲ್‌ ಆಧುನಿಕ ಸಂಪರ್ಕ ಸಾಧನಗಳ 
ಪೈಕಿ ಪ್ರಭಾವಿಯಾಗಿದ್ದು, ವಯೋಮಾನದ ಹಂಗಿಲ್ಲದೇ ಬದುಕಿನಲ್ಲಿ 
ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ. -- ಅಮೋಘ, ಎದ್ಯಾರ್ಥಿ 


ಜೆಠ್ನಿಸಂಗದ ಅವಧಿಯಲ್ಲಿ ಮೊಬೈಲ್‌ ಬಳಕೆ 
ಸರಿಯಲ್ಲ. ಮೊಬೈಲ್‌ ಇದ್ದರೆ ಅದಕ್ಕೆ ದಾಸರಾಗುತ್ತೇವೆ. 
ಸ೦ದೇಶ, ಕರೆಗಳು ಯಾವ ಸಮಯದಲ್ಲಿ ಬರುತ್ತವೆ 
ಎ೦ಬ ಕಾತರದಲ್ಲಿ ಪಾಠದ ಕಡೆ ಗಮನ ಹರಿಸುವುದಿಲ್ಲ. 
ಇ ಎಷ್ಟೋ ಬಾರಿ ಇದರಿಂದಲೇ ಪರೀಕ್ಷೆಗಳಲ್ಲಿ ಕಡಿಮೆ 
[1] ಅಂಕ ಗಳಿಸಿದ ವಿದ್ಯಾರ್ಥಿಗಳು ಇದ್ದಾರೆ. ಮೊಬೈಲ್‌ 
ಕೈಯಲ್ಲಿದ್ದರೆ ಸದಾ ವಾಟ್ಸ್‌ಆಪ್‌, ಫೇಸ್‌ಬುಕ್‌, 
ಹೈಕ್‌ನಲ್ಲಿಯೇ ಕಾಲಹರಣವಾಗುತ್ತದೆ. ಎದ್ಯಾರ್ಥಿ ಹಂತದಲ್ಲಿರುವಾಗ 
ಬುದ್ಧಿಶಕ್ತಿ ತುಂಬಾ ಸೂಕ್ಷ್ಮ ಮೊಬೈಲ್‌ ಬಳಕೆಯಿ೦ದ ನಿದ್ರಾಹೀನತೆ, 
ಕನವರಿಕೆಯಂತಹ ಅಭ್ಯಾಸಗಳು ಆರ೦ಭವಾಗುತ್ತವೆ. -- ನಂದಿನಿ, 











ಕೌಲೇಜು ಎದ್ಯಾರ್ಥಿಗಳಿಗೆ ಮೊಬೈಲ್‌ 

ನಿಷೇಧಿಸಬೇಕು ಎ೦ಬ ವಿಚಾರ ತಪ್ಪು ಗ್ರಾಮೀಣ 
ಪ್ರದೇಶದಿಂದ ಬರುವ ವಿದ್ಯಾರ್ಥಿಗಳಿಗೆ ಮೊಬೈಲ್‌ 
ಬಳಕೆ ಹೆಚ್ಚು ಉಪಯುಕ್ತ ತಡವಾಗಿ ಮನೆ 
ತಲುಪುವಂತಹ ಸಂದರ್ಭ ಒದಗಿ ಬ೦ದಾಗ 
ಮೊಬೈಲ್‌ ಬೇಕೆ ಬೇಕು. ಮನೆಯಲ್ಲಿ ನಡೆಯುವ 
ಘಟನೆಗಳನ್ನು ವಿದ್ಯಾರ್ಥಿಗಳಿಗೆ ತತ್‌ಕ್ಟಣದಲ್ಲಿ ತಿಳಿಸಲು ಇರುವ ಸಾಧನವೇ 
ಮೊಬೈಲ್‌. -- ಅರ್ಪಿತಾ ಮಂಡಲ್‌, ಬಿಎಸ್ಸಿ ವಿದ್ಯಾರ್ಥಿನಿ 





ಹ 
40 
4 





ಸೋಮವಾರ ಜುಲೈ 21, 2014 


ಕೊಳ್ಳೇಗಾಲ ಶರ್ಮ 

ರೌಲಾ ಕಾಲೇಜುಗಳಲ್ಲಿ ಮೊಬೈಲುಗಳನ್ನು 
ನಿಷೇಧಿಸಲಾಗಿದೆ... ಇದು. ಮಹಿಳೆಯರು ಮತ್ತು 
ಮಕ್ಕಳ ಕಲ್ಕಾಣಕ್ಕಾಗಿ ಸಲಹೆಗಳನ್ನು ನೀಡಲು ರಚಿಸಿದ್ದ 
ಶಾಸಕಾಂಗ ಸಮಿತಿಯ ಶಿಫಾರಸು. ಮೊಬೈಲಿನಿಂದ 
ಶಿಕ್ಷಣಕ್ಕೆ, ಸುರಕ್ಷತೆಗೆ ಕುಂದು ಬರುತ್ತದೆ ಎನ್ನುವುದು 
ಸಮಿತಿಯ ಅಳಲು. ಹಾದು. ಕೈಯಲ್ಲಿ ಮೊಬೈಲು 
ಇದ್ದರೆ ಶಾಲಾ ಮಕ್ಕಳು ಏನೆಲ್ಲ ಮಾಡಬಹುದು? ಬನ್ನಿ 
ಇದರತ್ತ ಕಣ್ಣು ಹಾಯಿಸೋಣ. 

ಮೊಬೈಲು ಎಂದರೆ ಕೇವಲ ಹರಟೆಯ ಸಾಧನವಾಗಿ 
ಉಳಿದಿಲ್ಲ. ಕಂಪ್ಯೂಟರು, ಕ್ಯಾಮೆರಾ, ರೇಡಿಯೋ, 
ಟೀವಿ, ಕ್ಯಾಲ್ಕುಲೇಟರು ಹಾಗೂ ಫಘೋನುಗಳೆಲ್ಲವೂ 
ಒಟ್ಟಾಗಿ ಇರುವ ಒಂದು ಸಾಧನ. ಹೀಗೆ ಎದ್ಕಾರ್ಥಿಗಳಿಗೆ, 
ಸಂಶೋಧಕರಿಗೆ, ಪತ್ರಕರ್ತರಿಗೆ ಹಾಗೂ ಬ್ಯುಸಿನೆಸ್‌ ಮಂದಿಗೆ 
ಅವಶ್ಯಕವೆನ್ನಿಸಿದ ಎಲ್ಲ ಉಪಕರಣಗಳನ್ನೂ ಸ್ಮಾರ್ಟ್‌ಫೋನ್‌ 
ಅಂಗೈಯಲ್ಲಿ ಒದಗಿಸುತ್ತದೆ. ಇದು ಶಾಸಕಾ೦ಗ ಸಮಿತಿಯ 
ವರದಿಯಲ್ಲಿಯಂತೆ ಕಾಲಹರಣದ ವಸ್ತುವಲ್ಲ. ಶಿಕ್ಷಣಕ್ಕೆ 
ಸಂಶೋಧನೆಗೂ ಒತ್ತಾಸೆಯಾಗಬಲ್ಲುದು. ಅ೦ತಹ ಕೆಲವು 
ಬಳಕೆಯ ಬಗ್ಗೆ ಈ ಲೇಖನ. 

ಸ್ಮಾರ್ಟ್‌ ಫೋನ್‌ ಎಂದರೆ ಗೇಮ್ಸ್‌ ಅಥವಾ 
ಫೇಸ್‌ಬುಕ್‌ನಂತಹ ಹರಟಿಕಟ್ಟೆಗಳು ಎನ್ನುವ ಅನಿಸಿಕೆ 
ಕೆಲವರಲ್ಲಿದೆ. ನಿಜ. ಫೋನ್‌ಗಳಲ್ಲಿ ಆಡುವ ಆಟಗಳು 
ಹಲವು ಚಟಕಾರಿ. ಆದರೆ ಈ ಚಟವನ್ನೇ ಶಿಕ್ಷಣಕ್ಕೆ 
ಜಾಣತನದಿಂದ ಬಳಸಿಕೊಳ್ಳುವ ಆಪ್‌ಗಳೂ ಇವೆ. 
ಉದಾಹರಣೆಗೆ, ಈಕ್ವಾಲಿಸ್‌ (೦೬೩15) ಎನ್ನುವ 
ಆಂಡ್ರಾಯಿಡ್‌ ಗೇಮ್‌. ಗಣಿತವನ್ನು ಔಷಧಿಯಂತೆ 
ದೂರವಿಡುವ ಶಾಲಾ ಮಕ್ಕಳಿಗೆ ಗಣಿತ ಕಲಿಸಲು ಇದು 
ಸರಳ ಔಷಧ. ಸುಲಭವಾದ ಒಂದಂಕಿಯ ಕೂಡು, 
ಕಳೆಯುವ ಆಟದಿಂದ, ಸಂಕೀರ್ಣವಾದ ಗಣಿತಾಚಾರಗಳನ್ನು 
ಒಳಗೊಂಡಿರುವ ಈಕ್ಟಾಲಿಸ್‌ ಆಡಲು ಆರಂಭಿಸಿದರೆ 
ಮುಗಿಸಲು ಮನಸ್ಸೇ 
ಆಗುವುದಿಲ್ಲ. ಜೊತೆಗೆ ಹಿತವಾದ 
ಸಂಗೀತವೂ ಇರುವುದರಿಂದ 
ಆಟ ಇನ್ನಷ್ಟು ಹಿತವೆನ್ನಿಸುತ್ತದೆ. 
ಗಣಿತ ಚಟವಾಗುತ್ತದೆ. 

ಪ್ರಶ್ನೆ ಇಂತಹ ಮಕ್ಕಳದಲ್ಲ. 
ಹದಿಹರೆಂಗುದವರದದ್ದು. 
ಅವರನ್ನು ಮೊಬೈಲುಗಳು 
ಹಾದಿ ತಪ್ಪಿಸಬಹುದು 
ಎನ್ನುವುದು ಹಲವರ 
ವಾದ. ಇದನ್ನು ಒಪ್ಪಿದರೂ, | 
ಮೊಬೈಲುಗಳು ಒದಗಿಸುವ 
ಶೈಕ್ಷಣಿಕ ಸಾಧನಗಳು 8 
ಹದಿಹರೆಯದವರ ಓದಿಗೆ 
ಒತ್ತಾಸೆ ನೀಡವೇ?9? ಕಣಕ 
ಪ್‌ ಹಂದೆ ಇಂತಹ 
ಒಂದೆರಡು ಆಪ್‌ಗಳ ಬಗ್ಗೆ 
ಎವರಣೆಯನ್ನು ನೀಡಿತ್ತು ಕರಿಹಲಗೆಯ ಮೇಲೆ 
ವಿವರಿಸಲಾಗದ ಅಂಶಗಳನ್ನು ಸ್ಮಾರ್ಟ್‌ಫೋನ್‌ 
ಒದಗಿಸಬಲ್ಲುದು. ಉದಾಹರಣೆಗೆ, ಜೀವಕೋಶದೊಳಗಿನ 
ಚಿತ್ರಣವನ್ನು ಕರಿಹಲಗೆಯ ಮೇಲೆ ಎಪ್ಟೇ ಅಂದವಾಗಿ 
ಬಿಡಿಸಿದರೂ ಮನವರಿಕೆಯಾಗುವುದು ಕಷ್ಟ ಆದರೆ 
ಸ್ಮಾರ್ಟ್‌ಫೋನ್‌ನಲ್ಲಿರುವ ಮೂರು ಆಯಾಮದ 
ಸಾಮರ್ಥ್ಯವನ್ನು ಬಳಸಿಕೊಂಡು ಜೀವಕೋಶಗಳ ಒಳಗು, 
ಅವುಗಳ ವಿವಿಧ ಮಗ್ಗುಲುಗಳ ನೋಟ, ಹಿಗ್ಗಲಿಸಿದ 
ದೃಶ್ಯ... ಮುಂತಾದುವನ್ನು ತಿಳಿಸುವ ಆಪ್‌ಗಳಿವೆ. 
ಕಠಿಣವೆನ್ನಿಸಿದ ಫಿಸಿಕ್ಸ್‌. ಗಣಿತದ ಸೂತ್ರಗಳನ್ನು 
ನೆನಪಿಸಿಕೊಡುವ ಆಕರಗಳಿವೆ. ಇವೆಲ್ಲವೂ ವಿದ್ಯಾರ್ಥಿಗಳ 
ಕೈಯಳತೆಯಲ್ಲಿಯೇ ಸಿಗುವಂತಹವು. 

ಸ್ಮಾರ್ಟ್‌ಫೋನ್‌ಗಳಲ್ಲಿರುವ ರೇಡಿಯೋ 
ಕೇವಲ ಹಾಡು ಕೇಳುವುದಕ್ಕಲ್ಲ. ಮಾಹಿತಿಯನ್ನೂ 
ಒದಗಿಸಬಲ್ಲುವು. ಹಾಗೆಯೇ ಅದರಲ್ಲಿರುವ ಕ್ಯಾಮೆರಾ 
ಹಾಗೂ ರೆಕಾರ್ಡರುಗಳನ್ನು ಜಾಣತನದಿಂದ 
ಬಳಸಿಕೊಳ್ಳಬಹುದು. ನನಗೆ ಪರಿಚಿತವಿರುವ ವೈದ್ಯಕೀಯ 
ಎದ್ಯಾರ್ಥಿಯೊಬ್ಬ ಕ್ಲಾಸಿನಲ್ಲಿ ಸ್ಮಾರ್ಟ್‌ಫೋನ್‌ ಅನ್ನು 
ಅಧ್ಯಾಪಕರ ಪಾಠಗಳನ್ನು ರೆಕಾರ್ಡು ಮಾಡಿಕೊಳ್ಳಲು 
ಬಳಸುತ್ತಾನೆ. ಅನಂತರ ಸಮಯವಿದ್ದಾಗ, ಅಥವಾ 
ವ್ಯಾಯಾಮ ಮಾಡುವಾಗಲೂ ಅದನ್ನು ಪುನಃ 
ಕೇಳುವುದು ಸಾಧ್ಯ. ಶೇರ್‌ ಯುವರ್‌ ಬೋರ್ಡ್‌ ಎನ್ನುವ 
ಆಪ್‌ ಇದೇ ಬಗೆಯಲ್ಲಿ ತರಗತಿಗಳಲ್ಲಿನ ವಿಷಯಗಳನ್ನು 





5॥೨೦1.]೩೧೩೧3373(0017811.0007 


ಹಂಚಿಕೊಳ್ಳಲು ನೆರವಾಗುತ್ತದೆ. . ಘೋನ್‌ನಲ್ಲಿರುವ 
ಕ್ಯಾಮೆರಾದಲ್ಲಿ ಬೋರ್ಡಿನ ಮೇಲಿರುವ ಪಾಠದ ಚಿತ್ರ 
ತೆಗೆದು ಸಹಪಾಠಿಗಳ ಜೊತೆಗೆ ಹಂಚಿಕೊಳ್ಳಬಹುದು. 
ವಾಟ್ಸ್‌ ಅಪ್‌ನಲ್ಲಿ ಸೆಲ್ಫೀ (ನೀವೇ ತೆಗೆದ ನಿಮ್ಮದೇ 
ಫೋಟೋ), ಎಸ್‌ಎಂಎಸ್‌ಗಳನ್ನು ಕಳಿಸಿದ ಹಾಗೆ 
ಇದನ್ನೂ ಆ ಕ್ಷಣದಲ್ಲಿಯೇ ಕಳಿಸಬಹುದು. 

ಅದೆಲ್ಲ ಬಿಡಿ. ಕ್ಲಾಸಿನಲ್ಲಿ ಖಗೋಳವಿಜ್ಞಾನದ ಬಗ್ಗೆ 
ಬೋರಿಂಗ್‌ ಪಾಠ ಮಾಡುವುದಕ್ಕಿಂತಲೂ, ರಾತ್ರಿ ತಾರೆಗಳ 
ಲೋಕವನ್ನು ಕಣ್ಣೆದುರು ತರುವುದು ಚೆನ್ನಲ್ಲವೇ? ಹಾಗಂತ 
ರಾತ್ರಿ ಕಾಲೇಜು ತೆರೆದಿಡಬೇಕಿಲ್ಲ. ನೀವಿರುವ ಊರಿನಲ್ಲಿ 
ಯಾವ್ಯಾವ ನಕ್ಷತ್ರಪು೦ಜಗಳು, ಎಷ್ಟೆಷ್ಟು ಹೊತ್ತಿಗೆ, ಯಾವ 
ದಿಕ್ಕಿನಲ್ಲಿ ತೋರುತ್ತವೆ ಎಂದು ಬೆರಳು ಮಾಡಿ ತೋರಿಸುವ 
ಗೂಗಲ್‌ ಸ್ಮೈನಂತಹ ಆಪ್‌ಗಳಿವೆ. ಗ್ರಹ, ನಕ್ಷತ್ರಗಳ ನಡುವೆ 
ವ್ಯತ್ಯಾಸ ಗೊತ್ತಿಲ್ಲದವನಿಗೂ ನಭೋಮಂಡಲದ ವಿಶಿಷ್ಟ 
ನೋಟವನ್ನು ಇದು ತೆರೆದಿಡುತ್ತದೆ. ಅಥವಾ ಐಎಸ್‌ಎಸ್‌ 
ಟ್ರ್ಯಾಕರ್‌ ಆಪ್‌ ಅನ್ನು ಬಳಸಿ ನಾಳೆ ರಾತ್ರಿಯ ಆಕಾಶದಲ್ಲಿ 
ಅಂತಾರಾಷ್ಟೀಯ ಸೇಸ್‌ ಸ್ಟೇಷನ್‌ ನೌಕೆ ಎಷ್ಟು ಹೊತ್ತಿಗೆ 
ತಲೆಯ ಮೇಲಿರುತ್ತದೆ. ಎಂದು ಊಹಿಸಬಹುದು. 
ಅನ೦ತರ ಅದಕ್ಕಾಗಿ ಕಾದು ಅದನ್ನು ಟೆಲಿಸ್ಕೋಪ್‌ನಲ್ಹೋ, 
ದುರ್ಬೀನಿನಿಂದಲೋ ವೀಕ್ಷಿಸಬಹುದು. 

ಇನ್ನು ಭಾಷಾ ವಿದ್ಯಾರ್ಥಿಗಳಿಗೆ ಅಪರಿಚಿತ ಭಾಷೆಯ 
ಉಚ್ಛಾರಣೆ, ಅಕ್ಷರಜ್ಞಾನವನ್ನು ಮೂಡಿಸುವ ಆಪ್‌ಗಳು 
ಸದಾ ಬದಿಯಲ್ಲಿರುವ ಶಿಕ್ಷಕರ ಹಾಗೆ. ನಿಘಂಟುಗಳನ್ನು 
ಹುಡುಕಿ ಗ್ರಂಥಾಲಯಕ್ಕೆ ಅಡ್ಡಾಡಬೇಕಿಲ್ಲ. ಜೇಬಿನಲ್ಲಿಯೇ 
ನಾಲ್ಕೈದು ನಿಘಂಟುಗಳನ್ನು ಹೊತ್ತೊಯ್ಯುವ ಶಕ್ತಿಯನ್ನು 
ಸ್ಮಾರ್ಟ್‌ ಫೋನ್‌ ಒದಗಿಸಿದೆ. ಅಪರಾತ್ರಿಯಲ್ಲೂ, 
ಜನನಿಬಿಡ ಬಸ್ಸಿನಲ್ಲೂ ಭಾಷೆಯನ್ನು ಕಲಿಯಲು ಇವು 
ಒದಗಿಸುವ ಸವಲತ್ತಿಗೆ ಬೇರೇನು ಸಾಟಿ? ಕಾಲೇಜಿನಿಂದ 
ಮನೆಗೆ ಬರುವಾಗ ಬಸ್ಸಿನಲ್ಲಿ ಕುಳಿತೇ ನಾಳೆಯ 
ಟೆಸ್ಟ್‌ಗೆ ಓದಿಕೊಳ್ಳಲು ಫೋನ್‌ ಬಳಸಬಹುದಲ್ಲ9 


ದಿಂಬಿನ ಗಾತ್ರದ ಪಾಠಪುಸ್ತಕವನ್ನು ಕೊ೦ಡೊಯ್ಯುವ 
ಅವಶ್ಯಕತೆಯೇ ಇಲ್ಲ. ಅನುಮಾನವಾದಾಗ ಗೆಳೆಯರ 
ನೆರವು ಪಡೆಯುವುದಕ್ಕೆ ವಾಟ್ಸ್‌ಅಪ್‌ ಇದ್ದೇ ಇದೆ. 
ಇವ್ಯಾವುದೂ ಬೇಡ ಎಂದಿರಾ? ನಿಮಗೇ 
ಅರಿವಿಲ್ಲದೆ ಎಶ್ವದ ಪ್ರಮುಖ ಸಂಶೋಧನೆಗಳಲ್ಲಿ 
ಪಾಲುದಾರರಾಗುವ ಅವಕಾಶವನ್ನೂ ಮೊಬೈಲುಗಳು 
ಎದ್ಯಾರ್ಥಿಗಳಿಗೆ ಒದಗಿಸಬಲ್ಲುದು. ಉದಾಹರಣೆಗೆ, 
ಇಂಡಿಯಾ ಬಯೋಡೈವರ್ಸಿಟಿ ಆರ್ಗ್‌ (1%. 
[761801061/61510/.010) ಎನ್ನುವ ಸ೦ಘಟನೆ ಜೈವಿಕ 
ವೈವಿಧ್ಯದ ಸರ್ವೇಕ್ಬಣೆಗಾಗಿ ಕ್ರೌಡ್‌ ಸೋರ್ಸಿಂಗ್‌ 
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಡ್‌ 
ಸೋರ್ಸಿಂಗ್‌ ಎಂದರೆ ಸೈಬರ್‌ಲೋಕದ ಸಹಕಾರಿ 
ಚಟುವಟಿಕೆ ಎನ್ನಬಹುದು. ಒಬ್ಬರಿಬ್ಬರಿ೦ದಾಗದ 
ಕಾರ್ಯವನ್ನು ಇಂಟರ್‌ನೆಟ್‌ನಲ್ಲಿ ಕೂಡಿ ಒಗ್ಗಟ್ಟಿನಿಂದ 
ಮಾಡುವುದನ್ನೇ ಕ್ರೌಡ್‌ಸೋರ್ಸಿಂಗ್‌ ಎನ್ನುತ್ತಾರೆ. 
ಜೀವವೈವಿಧ್ಯವನ್ನು ಪಟ್ಟ ಮಾಡುವುದಕ್ಕಾಗಿ ಎಲ್ಲರೂ, 
ಎಲ್ಲ ಕಡೆಯೂ ಓಡಾಡುವುದು ಅಸಾಧ್ಯದ ಮಾತು. 
ಅದರ ಬದಲಿಗೆ ಎಲ್ಲರೂ ತಾವಿರುವಲ್ಲಿರುವ ಜೀವಿಗಳ 
ಚಿತ್ರಗಳ ತೆಗೆದು, ಅವುಗಳ ವಿವರವನ್ನು ರವಾನಿಸಿದರೆ 
ಈ ಪಟ್ಟಿ ಮಾಡುವ ಕೆಲಸ ಸುಲಭ, ಶೀಘ್ರ 
ಮಾಹಿತಿಯ ಬೆಟ್ಟವನ್ನು ಹೊರುವುದಕ್ತೂ 
ಮಾಹಿತಿಯ ಕಣಜವನ್ನು ಸೋಸುವುದಕ್ಕೂ ಕೌಡ್‌ 
ಸೋರ್ಸಿ೦ಗ್‌ ಉತ್ತಮ. ನದಿಯ ಆರೋಗ್ಯ ಹೇಗಿದೆ? 


























ನಮ್ಮ ಹಳ್ಳಿಯಲ್ಲಿ ಇರುವ ಸೊಳ್ಳೆಗಳ ಜಾತಿ ಯಾವುದು? 
ಕಾಡಿನಲ್ಲಿ ಯಾವುದೋ ಹೊಸ ಕೀಟ ಬಂದಿದೆಯಲ್ಲ 
ಅದು. ಯಾವುದು) ಈ ಎಲ್ಲ ಪ್ರಶ್ನೆಗಳಿಗೂ 
ಕ್ರ್‌ಡ್‌ಸೋರ್ಸಿಂಗ್‌ನಲ್ಲಿ ಉತ್ತರ ಹುಡುಕುವ 
ಪ್ರಯತ್ನಗಳು ನಡಿದಿವೆ. ಈ ಸಂಶೋಧನೆಗಳಲ್ಲಿ 
ಸ್ಮಾರ್ಟ್‌ಫೋನ್‌ಗಳ ಬಳಕೆಯ ಮೂಲಕ 
ಎದ್ಯಾರ್ಥಿಗಳನ್ನೂ, ನಾಗರೀಕರನ್ನೂ ಒಳಗೊಳ್ಳುವುದು 
ಸಾಧ್ಯ. ಉದಾಹರಣೆಗೆ, ಇದೇ ಜುಲೈ 19ರಿಂದ ಜುಲೈ 
27ರವರೆಗೆ ಈ ಸಂಘಟನೆ ಪತ೦ಗಗಳ ಪಕ್ಷವನ್ನು 
ಹಮ್ಮಿಕೊಂಡಿದೆ. ಈ ದಿನಗಳಲ್ಲಿ ನಿಮ್ಮ ಕಣ್ಣಿಗೆ ಕಾಣುವ 
ಪತ೦ಗಗಳ ಚಿತ್ರವನ್ನು ಸ್ಮಾರ್ಟ್‌ಫೋನ್‌ನಿಂದ ಕ್ಲಿಕ್ಕಿಸಿ, 
ವಾಟ್ಸ್‌ ಅಪ್‌ನ ಮೂಲಕ ಇದಕ್ಕಾಗೇ ರೂಪಿಸಿರುವ 
ವೆಬ್‌ತಾಣಕ್ಕೆ ಕಳಿಸಿದರೆ ಸಾಕು. ಹದಿನೈದೇ ದಿನದಲ್ಲಿ 
ಎಶ್ವದ ಪತಂಗಗಳ ಚಿತ್ರಭಂಡಾರವೇ ಸಂಗ್ರಹವಾಗುತ್ತದೆ. 
ಅಮೆರಿಕೆಯ ಕೆಂಟುಕಿ ಎಶ್ವವಿದ್ಯಾ.. ನಿಲಯದ 
ಎದ್ಯಾರ್ಥಿಗಳು ಅಭಿವೃದ್ಧಿ ಪಡಿಸಿರುವ ವಾಟರ್‌ಕ್ಟಾಲಿಟಿ 
ಎನ್ನುವ ಆಪ್‌ ಸ್ಮಾರ್ಟ್‌ ಫೋನ್‌ಗಳ ಸದ್ದಳಕೆಗೆ ಮತ್ತೊಂದು 
ದಾರಿದೀಪ. ಈ ಆಪ್‌ ಅನ್ನು ಬಳಸಿ ಸನಿಹದಲ್ಲರುವ ಕೆರೆ, 
ತೊರೆಗಳ ನೀರಿನ ಗುಣಮಟ್ಟದ ಬಗ್ಗೆ ತಿಳಿದುಕೊಳ್ಳಬಹುದು. 
ನೀರಿನ ಪರೀಕ್ಷೆಯಿಂದ ದೊರೆತ ಮಾಹಿತಿಯನ್ನು 
ಈ ಆಪ್‌ಗೆ ನೀಡಿದಲ್ಲಿ, ಆ ನೀರಿನ ಗುಣಮಟ್ಟದ ಬಗ್ಗೆ 
ಎವರಣೆಯನ್ನು ಪಡೆಯಬಹುದು. ಹೀಗೆ ತಂತಮ್ಮ 
ಪರಿಸರದಲ್ಲಿರುವ ನೀರಿನ ಸೆಲೆಗಳ ಗುಣಮಟ್ಟವನ್ನು 
ಎಲ್ಲರೂ ದಾಖಲಿಸಿದಂತೆ, ನೀರಿನ ಗುಣಮಟ್ಟದ 
ನಕ್ಷೆ ಸಿದ್ಧವಾಗಿಬಿಡುತ್ತದೆ. ಇದೇ ತಂತ್ರವನ್ನು ಬಳಸಿ, 
ಹವಾಗುಣ, ಗಾಳಿಯ ಮಾಲಿನ್ಯ, ರಸ್ಕೆಗಳ ಗತಿಯನ್ನೂ 
ದಾಖಲಿಸಬಹುದು. 
ಇಂತಹ ಕೌಡ್‌ ಸೋರ್ಸಿಂಗ್‌ ಮಾಶಿತಿಗಳು 
ಸಂಶೋಧಕರಿಗೆ ಖಚಿತ ನಿರ್ಧಾರಗಳನ್ನು ತಳೆಯಲು 
ನೆರವಾಗುತ್ತವೆ. ಹಾ೦. ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಕಸ 
ಶೇಖರಣೆಯಾಗಿದೆ.. ಎನ್ನುವ 
ಮಾಹಿತಿಯನ್ನು ದಾಖಲಿಸುವ 
ಆಪ್‌ ಕೂಡ ಇದೆ. ಶಾಲೆಗೆ 
ಹೋಗುವ ಹಾದಿಯಲ್ಲಿ 
ಕಾಣುವ ಕಸದ ತೊಟ್ಟಿಯ 
ಸ್ಥಿತಿಯನ್ನು ಚಿತ್ರ ಸಹಿ 
ದಾಖಲಿಸಬಹುದು. ಸ್ಮಾರ್ಟ್‌ 
ಫೋನ್‌ಗಳಲ್ಲಿ ಜಿಪಿಎಸ್‌ 
ವ್ಯವಸ್ಥೆ ಇರುವುದರಿಂದ ನೀವು 
ತೆಗೆದ ಚಿತ್ರ ಎಲ್ಲಿಯದು ಎಂದು 
ನಿಖರವಾಗಿ ದಾಖಲಾಗುತ್ತದೆ. 
ಈ ಮಾಹಿತಿ. ಪುರಸಭೆ/ 
: ನಗರಪಾಲಿಕೆಗೆ ನಿತ್ಯವೂ 
" ದೊರೆಯುವಂತಾದಲ್ಲಿ, ಕಸ 
ವಿಲೇವಾರಿಗೆ ತಕ್ಕ ಯೋಜನೆ 
ಮಾಡುವುದೂ ಸಾಧ್ಯ. ಕಸದ 
ಗಾಡಿ. ಬರುತ್ತದೆ. ಎಂದು 
ಕಾಯುತ್ತ ನಿಲ್ಲಬೇಕಿಲ್ಲ. ಗಾಡಿಯೂ ಬಂದು ಕಸ 
ಇಲ್ಲವಲ್ಲ ಎಂದು ಖಾಲಿ ಹೋಗಬೇಕಿಲ್ಲ. 
ಸ್ನಾತಕೋತ್ತರ ಹಾಗೂ ಸಂಶೋಧನೆಯ 
ಎದ್ಯಾರ್ಥಿಗಳಂತೂ ಫೋನ್‌ಗಳನ್ನು ಸೂಕ್ಷ್ಮದರ್ಶ 
ಕಗಳನ್ನಾಗಿ, ರಾಸಾಯನಿಕಗಳ ವಿಶ್ಲೇಷಣೆಗೆ 
ರೋಹಿತ ದರ್ಶಕಗಳನ್ನಾಗಿ ಪರಿವರ್ತಿಸಿ ಬಳಸುವ 
ಉಪಾಯಗಳನ್ನೂ ಎಜ್ಡಾನಿಗಳು ಅನ್ನೇಷಿಸಿದ್ದಾರೆ. 
ಪ್ರಯೋಗಾಲಯದಲ್ಲಿಯಪ್ಟೆ ಸಾಧ್ಯವಿದ್ದ ರಕ್ತಪರೀಕ್ಷೆ 
ಯನ್ನು ಎಲ್ಲೆಂದರಲ್ಲಿ. ಮಾಡುವುದು ಇದರಿಂದ 
ಸಾಧ್ಯ. ವೈದ್ಯಕೀಯದಲ್ಲಂತೂ ಸ್ಮಾರ್ಟ್‌ ಫೋನ್‌ 
ಬಳಸಿ ಇದುವರೆಗೂ ಕಲೆ ಹಾಕಲು ಕಷ್ಟವೆನ್ನಿಸಿದ್ದ 
ಮಾಹಿತಿಯನ್ನು ಒಟ್ಟು ಮಾಡುವುದು ಸುಲಭವೆನ್ಸಿಸಿದೆ. 
ಅದೇನೇ ಇರಲಿ. ಮೊಬೈಲು ಕಾಲೇಜಿನ 
ಶಿಸ್ಕಿಗೆ ಅಡ್ಡಿಯಾಗುವುದಿಲ್ಲವೇ? ಹುಡುಗರು 
ಬೋರ್ಡಿನ ಚಿತ್ರವನಷ್ಟೆ ತೆಗೆಯುತ್ತಾರೆ. ಎಂದು 
ಖಾತ್ರಿ ಮಾಡಿಕೊಳ್ಳಲಾದೀತೇ? ಅಧ್ಯಾಪಕರ ಅಥವಾ 
ಸಹಪಾಠಿಗಳ ಚಿತ್ರಗಳನ್ನೂ ತೆಗೆದು ಕಳಿಸಿದರೆ? 
ಪಾಠವನ್ನು ರೆಕಾರ್ಡು ಮಾಡುವ ಬದಲಿಗೆ ತಮ್ಮ 
ಪ್ರೇಮಾಲಾಪನೆಯನ್ನೇ ರೆಕಾರ್ಡು ಮಾಡಿಕೊಂಡರೆ? 
ನಿಜ... ಇಂತಹ ಬಳಕೆಗಳೂ ಸಾಧ್ಯ. ಮೊಬೈಲುಗಳ 
ಸದ್ದಳಕೆ, ಶಿಸಿನ ಉಪಯೋಗದ ಬಗ್ಗೆ ತಿಳಿಹೇಳುವ 
ಬದಲಿಗೆ ಅದರ ಬಳಕೆಯನ್ನೇ ನಿಷೇಧಿಸಬೇಕೆ? 
ನಿಮ್ಮ ಅಭಿಪ್ರಾಯಗಳನ್ನು ಸೂಪರ್‌ ಜನಮನಕ್ಕೆ ಕಳಿಸಿ. 




















